ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ 
Volume 151 


ಬೆಂಗಳೂರು, ಗುರುವಾರ, ನವೆಂಬರ್ ೨೪, ೨೦೧೬ ( ಮಾರ್ಗಶಿರ ೩ , ಶಕ ವರ್ಷ ೧೯೩೮) 
Bengaluru , Thursday, November 24 , 2016 (Margashira 3, Shaka Varsha 1938 ) 


ಸಂಚಿಕೆ ೪೬ 
Issue 46 


ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಕುಕ 254 ಎಂಎಂಸಿ 2016, ಬೆಂಗಳೂರು, ದಿನಾಂಕ : 09 -08 - 2016. 
ಕರ್ನಾಟಕ ಶುಶೂಷಾ ಮತ್ತು ಅರೆ ವೈದ್ಯಕೀಯ ವಿಜ್ಞಾನಗಳ ಶಿಕ್ಷಣ (ನಿಯಂತ್ರಣ) ಪ್ರಾಧಿಕಾರ ಅಧಿನಿಯಮ , 2012ರ ಕಲಂ 8(1) ರನ್ವಯ 
ಡಾ || ಸಿದ್ದಿಕ್ ಮುಕಾಮಿಲ್ ಅಹ್ಮದ್, ಪ್ರಾಧ್ಯಾಪಕರು , ರೋಗಲಕ್ಷಣ ಶಾಸ್ತ್ರ ವಿಭಾಗ, ಬೆಂಗಳೂರು ವೈದ್ಯಕೀಯ 
ಸಂಸ್ಥೆ, ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪ್ರಾಧಿಕಾರದ ಉದ್ದೇಶಗಳು ಹಾಗೂ ಗುರಿಗಳನ್ನು 
ತಲುಪುವ ನಿಟ್ಟಿನಲ್ಲಿ ಕ್ರಮಕೈಗೊಳ್ಳಲು ಕರ್ನಾಟಕ ಶುಶೂಷಾ ಮತ್ತು ಅರೆ ವೈದ್ಯಕೀಯ ವಿಜ್ಞಾನಗಳ ಶಿಕ್ಷಣ (ನಿಯಂತ್ರಣ) ಪ್ರಾಧಿಕಾರದ 
ವಿಶೇಷಾಧಿಕಾರಿಯನ್ನಾಗಿ ಕೆಳಕಂಡ ಷರತ್ತಿಗೊಳಪಟ್ಟು ನೇಮಿಸಿ ಆದೇಶಿಸಿದೆ. 

1) ಸದರಿಯವರು ಪ್ರಾಧ್ಯಾಪಕರು, ರೋಗಲಕ್ಷಣ ಶಾಸ್ತ್ರ ವಿಭಾಗದ ಕರ್ತವ್ಯದೊಂದಿಗೆ ವಿಶೇಷಾಧಿಕಾರಿ ಹುದ್ದೆಯ ಕರ್ತವ್ಯಗಳನ್ನು 

ನಿರ್ವಹಿಸತಕ್ಕದ್ದು. 
2) ಸದರಿಯವರು ಪ್ರಾಧ್ಯಾಪಕರು ರೋಗಲಕ್ಷಣ ಶಾಸ್ತ್ರ ವಿಭಾಗದ ಹುದ್ದೆಯಲ್ಲಿ ಪಡೆಯುತ್ತಿದ್ದ ವೇತನ ಮತ್ತು ಭತ್ಯೆಗಳನ್ನು ಪಡೆಯತಕ್ಕದ್ದು. 
3) ವಿಶೇಷಾಧಿಕಾರಿ ಹುದ್ದೆಯ ಮೇಲ್ಕಾಣಿಸಿದ ಎಲ್ಲಾ ಕರ್ತವ್ಯಗಳನ್ನು ಹಾಗೂ ಜವಾಬ್ದಾರಿಗಳನ್ನು ಶ್ರದ್ಧೆಯಿಂದ ಸಂಬಂಧಪಟ್ಟ 
ನಿಯಮಗಳನುಸಾರ ನಿರ್ವಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
PR-1347 

ಕೆ. ಮುರಳಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 ( ಪ), 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ.( ವೈದ್ಯಕೀಯ ಶಿಕ್ಷಣ) 
HIGH COURT OF KARNATAKA 

NOTIFICATION 
NO . GOB0) 15( 53)/ 2016 , BENGALURU, DATED : 08- 08 2016 , 


Sri A .S Bellunke, Prl. District and Sessions Judge , Chikkaballapura , is permitted to surrender 15 days of Earned Leave from 
16 -07- 2016 to 30 -07 - 2016 (bdi), for the calendar year 2016 , out of 300 days of Earned Leave at his credit as per the Endorsement 
No .GE13 / J1/ 2016 - 17 / 254 dated 12 -07 - 2016 , issued by the Accountant General (A & E ), Karnataka, Bengaluru and HRA may be 
regulated in terms of Notification No . Fd1 SNS 2014 , dated : 04 -02 -2016 . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2) of K . C .S .Rs . 

BY ORDER OF THE HIGH COURT 
PR -1348 

(PARASHURAM K .DODAMANI) 

DEPUTY REGISTRAR 
( ೭೧೭) 


200 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪ , ೨೦೧೬ 

ಭಾಗ ೨ 
HIGH COURT OF KARNATAKA 

NOTIFICATION 
GOB(1) 15 (78 )/2016 , BENGALURU , DATED : 08 -08 -2016 . 
Smt.Susheela , V Addl , District and Sessions Judge , Mysuru , is permitted to surrender 15 days of Earned Leave from 
01-08 -2016 to 15 -08 - 2016 (bdi), for the calendar year 2016 , out of 300 days of Earned Leave at her credit as per the Endorsement 
No.GE13/ J2 /2016 - 17/ 293 dated : 15 -07- 2016 , issued by the Accountant General (A & E ), Karnataka, Bengaluru and HRA may be 
regulated in termsof Notification No.Fd1 SNS 2014 , dated : 04 -02 -2016 . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C .S . Rs. 

BY ORDER OF THE HIGH COURT 
PR - 1349 

(PARASHURAM K . DODAMANI) 

DEPUTY REGISTRAR 


HIGH COURT OF KARNATAKA 

NOTIFICATION 
GOB (1) 15 (80 )/2016 , BENGALURU , DATED : 08 -08 -2016 . 


Sri K . B . Changappa, Prl. District and Sessions Judge , Tumakuru , is permitted to surrender 15 days of Earned Leave from 
16 -07 -2016 to 30 -07-2016 (bdi), for the calendar year 2016 , out of 300 days of Earned Leave at his credit as per the Endorsement 
No.GE13/31/2016 -17 / 348 dated : 22 -07 - 2016 , issued by the Accountant General (A & E ), Karnataka , Bengaluru and HRA may be 
regulated in terms of Notification No. Fd1 SNS 2014 , dated : 04 -02 -2016 . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C .S . Rs. 

BY ORDER OF THE HIGH COURT 
PR - 1350 

(PARASHURAM K .DODAMANI) 

DEPUTY REGISTRAR 


HIGH COURT OF KARNATAKA 

NOTIFICATION 
GOB(1) 15(89) /2016 , BENGALURU , DATED : 08 -08 -2016 . 


Sri. Chandrashekhar Margoor, LXVII Addl. City Civil and Sessions Judge , Bengaluru , is permitted to surrender 15 days of 
Earned Leave from 02 -08 -2016 to 16 -08 - 2016 (bdi), for the calendar year 2016 , out of 295 days of Earned Leave at his credit as per the 
Endorsement No.GE13/J1/2016 - 17 /349 dated : 22- 07 - 2016 , issued by the Accountant General ( A & E ), Karnataka , Bengaluru and HRA 
may be regulated in terms of Notification No . Fd1 SNS 2014 , dated : 04 -02- 2016 . 

The Officer shall be paid pay and allowances admissible for the period of leave so surrendered at the rate of 1/ 30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C .S .Rs. 

BY ORDER OF THE HIGH COURT 
PR - 1351 

(PARASHURAM K .DODAMANI) 

DEPUTY REGISTRAR 


HIGH COURT OF KARNATAKA 

NOTIFICATION 
GOB (1) 15 (90 )/2016 , BENGALURU, DATED : 08 -08 - 2016 . 


Sri G .G . Kuruvatti, 1 Addl. District and Sessions Judge, Shivamogga , is permitted to surrender 15 days of Earned Leave from 
02 - 08 -2016 to 16 - 08 - 2016 (bdi), for the calendar year 2016 , out of 276 days of Earned Leave at his credit as per the Endorsement 
No.GE13/ J4 /Vol.G2/351 dated : 20 -07 - 2016 , issued by the Accountant General (A & E ), Karnataka , Bengaluru and HRA may be 
regulated in terms of Notification No .Fd1 SNS 2014 , dated : 04 -02 -2016 . 

The Officer shall be paid pay and allowances admissible for the period of leave so surrendered at the rate of 1/ 30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C .S . Rs 

BY ORDER OF THE HIGH COURT 
PR - 1352 

(PARASHURAM K .DODAMANI) 

DEPUTY REGISTRAR 


ಭಾಗ ೨ 


206 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪ , ೨೦೧೬ 
HIGH COURT OF KARNATAKA 

NOTIFICATION 
GOB(l) 16 (60)/ 2016 , BENGALURU , DATED : 08 -08 - 2016 . 


Sri M .K . Ashok , Prl Judge , Court of Small Causes , Mysuru , is permitted to surrender 15 days of Earned Leave from 
01-08 -2016 to 15 -08 -2016 (bdi ), for the calendar year 2016 , out of 265 days of Earned Leave at his credit as per the Endorsement 
No.GE13/J3/A -1/ 2016 - 17 /271 dated : 13-07 - 2016 , issued by the Accountant General (A & E ), Karnataka , Bengaluru and HRA may be 
regulated in terms of Notification No . Fd1 SNS 2014 , dated : 04 -02 - 2016 . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 ( 2) of K .C .S .Rs. 

BY ORDER OF THE HIGH COURT 
PR - 1353 

(PARASHURAM K .DODAMANI) 

DEPUTY REGISTRAR 


HIGH COURT OF KARNATAKA 

NOTIFICATION 
GOB (1) 16 (67 )/2016, BENGALURU , DATED : 08-08 - 2016 . 


Sri. Gowda R .P ., Senior Civil Judge , Maddur, is permitted to surrender 15 days of Earned Leave from 16 - 08 - 2016 to 
30 -08 -2016 (bdi), for the calendar year 2016 , out of 187 days of Earned Leave at his credit as per the Endorsement 
No.GE13/34/Vol.G3/350 dated : 19 -07 -2016 , issued by the Accountant General (A & E ), Karnataka , Bengaluru and HRA may be 
regulated in terms of Notification No. Fd1 SNS 2014 , dated : 04 -02 -2016 . 

The Officer shall be paid pay and allowances admissible for the period of leave so surrendered at the rate of 1/ 30th of the 
monthly pay and allowances for each day of leave surrendered as per the provisions contained in Rule 118 (2) of K .C .S .Rs. 

BY ORDER OF THE HIGH COURT 
PR - 1354 

(PARASHURAM K .DODAMANI) 

DEPUTY REGISTRAR 


HIGH COURT OF KARNATAKA 

NOTIFICATION 
GOB (1) 16 (72 )/2016 , BENGALURU , DATED : 08 -08 -2016 . 


Sri.Mahesh S ., II Addl. Senior Civil Judge and JMFC ., Ranebennur, is permitted to surrender 15 days of Earned Leave from 
02 -08 -2016 to 16 -08 - 2016 (bdi), for the calendar year 2016 , out of 172 days of Earned Leave at his credit as per the Endorsement 
No .GE13/34/Vol.MI/406 dated : 25 -07- 2016 , issued by the Accountant General (A & E ), Karnataka , Bengaluru and HRA may be regulated 
in terms of Notification No. Fd1 SNS 2014 , dated : 04 -02 -2016 . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C .S .Rs. 

BY ORDER OF THE HIGH COURT 
PR - 1355 

(PARASHURAM K . DODAMANI) 

DEPUTY REGISTRAR 


HIGH COURT OF KARNATAKA 

NOTIFICATION 

GOB(I) 17 (58)/ 2016 , BENGALURU, DATED : 08 -08 -2016 . 
Sri. Madhukara P . Bhagawath , Prl. Civil Judge and JMFC ., Ballari, is permitted to surrender 15 days of Earned Leave from 
16 - 08 - 2016 to 30 -08 -2016 (bdi), for the calendar year 2016 , out of 87 days of Earned Leave at his credit as per the Endorsement 
No.GE13/ J4 /Vol.M8/352 dated : 20 -07 - 2016 , issued by the Accountant General (A & E ), Karnataka , Bengaluru and HRA may be 
regulated in terms ofNotification No.Fd1 SNS 2014 , dated : 04 -02 -2016 . 

The Officer shall be paid pay and allowances admissible for the period of leave so surrendered at the rate of 1/ 30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C .S . Rs. 

BY ORDER OF THE HIGH COURT 
PR -1356 

(PARASHURAM K .DODAMANI) 

DEPUTY REGISTRAR 


2 . 90 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪ , ೨೦೧೬ 
HIGH COURT OF KARNATAKA 

NOTIFICATION 
GOB(1) 17(60)/ 2016 , BENGALURU , DATED : 08 -08 - 2016 . 


Sri. Rachoti Mahagundappa Shirur, Prl. Civil Judge and Addl. JMFC ., Bhadravathi, is permitted to surrender 15 days of 
Earned Leave from 02 -08 -2016 to 16 -08 -2016 (bdi), for the calendar year 2016 , out of 42 days of Earned Leave at his credit as per the 
Endorsement No .GE13/J3/Vol. R7 /300 dated : 21 -07 -2016 , issued by the Accountant General (A & E ), Karnataka, Bengaluru and HRA 
may be regulated in terms of Notification No . Fd1 SNS 2014, dated : 04 -02- 2016 . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 ( 2) of K .C .S .Rs. 

BY ORDER OF THE HIGH COURT 
PR - 1357 

(PARASHURAM K .DODAMANI) 

DEPUTY REGISTRAR 


HIGH COURT OF KARNATAKA 

NOTIFICATION 
GOB(1) 17(65)/ 2016 , BENGALURU , DATED : 08 -08 - 2016 . 


Sri. Afthab K ., Addl. Civil Judge and JMFC ., Lingasugur, is permitted to surrender 15 days of Earned Leave from 16 -08 -2016 
to 30 -08 -2016 (bdi), for the calendar year 2016 , out of 57 days of Earned Leave at his credit as per the Endorsement 
No.GE13/ J3/A5/ 301 dated : 21-07 - 2016 , issued by the Accountant General (A & E ), Karnataka , Bengaluru and HRA may be regulated in 
termsofNotification No.Fd1 SNS 2014 , dated : 04 -02 - 2016 . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2) of K .C .S .Rs. 

BY ORDER OF THE HIGH COURT 
PR - 1358 

(PARASHURAM K .DODAMANI) 

DEPUTY REGISTRAR 


HIGH COURT OF KARNATAKA 

NOTIFICATION 
GOB (1) 17 (66 )/2016 , BENGALURU , DATED : 08 -08 -2016 . 


Sri. J.Krishna, the then Addl. Civil Judge and JMFC ., Ranebennur, presently working as Prl . Civil Judge and JMFC ., 
Ranebennur, is permitted to surrender 15 days of Earned Leave from 02 -08 - 2016 to 16 - 08 - 2016 (bdi), for the calendar year 2016 , out of 
87 days of Earned Leave at his credit as per the Endorsement No.GE13/34 /VOI.K11/411 dated: 26 -07 -2016 , issued by the Accountant 
General ( A & E ),Karnataka , Bengaluru and HRA may be regulated in terms of Notification No . Fd1 SNS 2014 , dated : 04 -02 - 2016 . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C .S .Rs. 

BY ORDER OF THE HIGH COURT 
PR - 1359 

(PARASHURAM K . DODAMANI) 

DEPUTY REGISTRAR 


HIGH COURT OF KARNATAKA 

NOTIFICATION 
GOB (1) 15 (82)/2016 , BENGALURU , DATED : 08 -08 -2016 . 


Sri. Kattimani Prahlad Tukaramappa , III Addl. District and Session Judge , Tumakuru , is permitted to surrender 15 days of 
Earned Leave from 02- 08 - 2016 to 16 - 08 - 2016 (bdi), for the calendar year 2016 , out of 271 days of Earned Leave at his credit as per the 
Endorsement No.GE13/ 34 /VOI.K9/358 dated : 20 - 07 - 2016 , issued by the Accountant General (A & E ), Karnataka , Bengaluru and HRA 
may be regulated in terms of Notification No .Fd1 SNS 2014 , dated : 04 -02 -2016 . 

The Officer shall be paid pay and allowances admissible for the period of leave so surrendered at the rate of 1/ 30th of the 
monthly pay and allowances for each day of leave surrendered as per the provisions contained in Rule 118 ( 2) of K .C .S .Rs. 

BY ORDER OF THE HIGH COURT 
PR - 1360 

(PARASHURAM K .DODAMANI) 

DEPUTY REGISTRAR 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪ , ೨೦೧೬ 


290 


HIGH COURT OF KARNATAKA 

NOTIFICATION 
GOB (1) 15 (84)/2016 , BENGALURU , DATED : 08 -08 - 2016 . 
Sri. V .S . Dharwadkar, 1 Addl. District and Sessions Judge, Ballari, is permitted to surrender 15 days of Earned Leave from 
01-08 -2016 to 15 -08 -2016 (bdi), for the calendar year 2016 , out of 300 days of Earned Leave at his credit as per the Endorsement 
No.GE13/31/2016 -17 / 345 dated : 22 -07 - 2016 , issued by the Accountant General (A & E ), Karnataka , Bengaluru and HRA may be 
regulated in terms of Notification No.Fd1 SNS 2014 , dated : 04 -02 - 2016 . 

The Officer shall be paid pay and allowances admissible for the period of leave so surrendered at the rate of 1/ 30th of the 
monthly pay and allowances for each day of leave surrendered as per the provisions contained in Rule 118 ( 2) of K .C .S .Rs. 

BY ORDER OF THE HIGH COURT 
PR - 1361 

(PARASHURAM K .DODAMANI) 

DEPUTY REGISTRAR 


HIGH COURT OF KARNATAKA 

NOTIFICATION 

GOB (I) 15 (85)/2016 , BENGALURU , DATED : 08 -08 -2016 . 
Sri. M . Ramachandra , V Addl. District and Sessions Judge , D .K .Mangaluru , sitting at Puttur, is permitted to surrender 15 days 
of Earned Leave from 02 -08 -2016 to 16 -08 - 2016 (bdi), for the calendar year 2016 , out of 300 days of Earned Leave at his credit as per 
the Endorsement No .GE13/J3/2016 -17 /274 dated : 13 -07 -2016 , issued by the Accountant General (A & E ), Karnataka , Bengaluru and 
HRA may be regulated in terms of Notification No .Fd1 SNS 2014 , dated : 04 -02 -2016 . 

The Officer shall be paid pay and allowances admissible for the period of leave so surrendered at the rate of 1 /30th of the 
monthly pay and allowances for each day of leave surrendered as per the provisions contained in Rule 118 ( 2 ) of K .C . S .Rs. 

BY ORDER OF THE HIGH COURT 
PR - 1362 

(PARASHURAM K .DODAMANI) 

DEPUTY REGISTRAR 


HIGH COURT OF KARNATAKA 

NOTIFICATION 

GOB (1) 15( 91 )/ 2016, BENGALURU , DATED : 09-08-2016 . 
Smt. B .G .Ramaa , Il Addl. District and Sessions Judge Shivamogga , is permitted to surrender 15 days of Earned Leave from 
02 -08 - 2016 to 16 - 08 - 2016 (bdi), for the calendar year 2016 , out of 262 days of Earned Leave at her credit as per the Endorsement 
No .GE13 / J3/ 2016 - 17 /279 dated: 19 -07- 2016 , issued by the Accountant General (A & E ), Karnataka, Bengaluru and HRA may be 
regulated in terms of Notification No.Fd1 SNS 2014 , dated : 04 -02 - 2016 . 

The Officer shall be paid pay and allowances admissible for the period of leave so surrendered at the rate of 1/ 30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C .S . Rs. 

BY ORDER OF THE HIGH COURT 
PR - 1363 

(PARASHURAM K .DODAMANI) 

DEPUTY REGISTRAR 


HIGH COURT OF KARNATAKA 

NOTIFICATION 

GOB(I) 15 (99 )/2016 , BENGALURU, DATED : 09 -08- 2016 . 
Sri. Master RKGMM Mahaswamiji, Prl. District and Sessions Judge Kodagu -Madikeri , is permitted to surrender 15 days of 
Earned Leave from 17 -08 -2016 to 31 -08 -2016 (bdi), for the calendar year 2016 , out of 185 days of Earned Leave at his credit as per the 
Endorsement No .GE13/34 /Vol.M5/407 dated : 25 -07 - 2016 , issued by the Accountant General ( A & E ), Karnataka , Bengaluru and HRA 
maybe regulated in terms of Notification No.Fd1 SNS 2014 , dated : 04 -02 -2016 . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2) of K .C .S . Rs . 

BY ORDER OF THE HIGH COURT 
PR - 1364 

(PARASHURAM K . DODAMANI) 

DEPUTY REGISTRAR 


HIGH COURT OF KARNATAKA 

NOTIFICATION 
GOB (1) 16 (73 )/2016 , BENGALURU , DATED : 08 -08 - 2016 . 


Smt. Vimal R .Nandagaon , Prl.Senior Civil Judge and CJM ., Chitradurga , is permitted to surrender 15 days of Earned Leave 
from 11 -08 -2016 to 25 -08 -2016 (bdi), for the calendar year 2016 , out of 278 days of Earned Leave at her credit as per the Endorsement 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪, ೨೦೧೬ 


ಭಾಗ ೨ 


No.GE13/J3/2016 - 17 /303 dated : 21 -07- 2016 , issued by the Accountant General (A & E ), Karnataka, Bengaluru and HRA may be 
regulated in terms of Notification No.Fd1 SNS 2014 , dated : 04 -02 - 2016 . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C .S .Rs. 

BY ORDER OF THE HIGH COURT 
PR - 1365 

(PARASHURAM K .DODAMANI) 

DEPUTY REGISTRAR 


HIGH COURT OF KARNATAKA 

NOTIFICATION 
GOB(1) 17(52 )/ 2016 , BENGALURU , DATED : 08 -08 - 2016 . 
Smt. Ashwini Mahabaleshwar Hattiholi, Addl. Il Civil Judge and JMFC ., Mysuru , is permitted to surrender 15 days of Earned 
Leave from 16 -08 - 2016 to 30 - 08 - 2016 (bdi), for the calendar year 2016 , out of 52 days of Earned Leave at her credit as per the 
Endorsement No.GE 13 / J1/ 2016 - 17 /273 dated : 13- 07 -2016 , issued by the Accountant General (A & E ), Karnataka, Bengaluru and HRA 
may be regulated in terms of Notification No .Fd1 SNS 2014 , dated : 04 -02 -2016 . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C .S . Rs. 

BY ORDER OF THE HIGH COURT 
PR - 1366 

(PARASHURAM K .DODAMANI) 

DEPUTY REGISTRAR 


HIGH COURT OF KARNATAKA 

NOTIFICATION 
GOB (1) 17 (55 )/2016 , BENGALURU , DATED : 08 -08 - 2016 . 
Sri. R .Chandrappa Honnur, Civil Judge and JMFC ., Saundatti , is permitted to surrender 15 days of Earned Leave from 
01-08 - 2016 to 15 - 08 - 2016 (bdi), for the calendar year 2016 , out of 200 days of Earned Leave at his credit as per the Endorsement 
No.GE13/ J1/2016 - 17/ 306 dated : 14 -07- 2016 , issued by the Accountant General (A & E ), Karnataka, Bengaluru and HRA may be 
regulated in terms of Notification No.Fd1 SNS 2014 , dated : 04 -02- 2016 . 

The Officer shall be paid pay and allowances admissible for the period of leave so surrendered at the rate of 1/ 30th of the 
monthly pay and allowances for each day of leave surrendered as per the provisions contained in Rule 118 ( 2 ) of K .C . S .Rs. 

BY ORDER OF THE HIGH COURT 
PR - 1367 

(PARASHURAM K .DODAMANI) 

DEPUTY REGISTRAR 


HIGH COURT OF KARNATAKA 

NOTIFICATION 
GOB (1) 17 (56 )/ 2016 , BENGALURU , DATED : 08 -08 - 2016 . 
Sri. Ramesh Shanmukhappa Ganiger, Addl. Civil Judge and JMFC ., Krishnarajanagar, is permitted to surrender 15 days of 
Earned Leave from 02 -08 -2016 to 16 -08 -2016 (bdi), for the calendar year 2016 , out of 42 days of Earned Leave at his credit as per the 
Endorsement No .GE13/ J3/ 2016 - 17 / 272 dated: 13 -07 -2016 , issued by the Accountant General (A & E ), Karnataka , Bengaluru and HRA 
may be regulated in terms of Notification No. Fd1 SNS 2014 , dated : 04 -02- 2016 . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C . S .Rs. 

BY ORDER OF THE HIGH COURT 
PR - 1368 

(PARASHURAM K .DODAMANI) 

DEPUTY REGISTRAR 


HIGH COURT OF KARNATAKA 

NOTIFICATION 
GOB (1) 20 ( 17 )/2016 , BENGALURU , DATED : 06 -08 - 2016 . 


The Presiding Officer of the Court of the Prl. Civil Judge and JMFC., Nanjangud , is Concurrently appointed as the Presiding 
Officer of the Court of the Senior Civil Judge and JMFC ., Nanjangud, during the leave period of Sri Manjunatha , Senior Civil Judge and 
JMFC ., Nanjangud , i.e . from after office hours of 02 -08 -2016 till 8 .00 a .m . on 15 -08 - 2016 . 

BY ORDER OF THE HIGH COURT 
PR - 1369 

(PARASHURAM K .DODAMANI) 

DEPUTY REGISTRAR 


ಭಾಗ ೨ 


292 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪ , ೨೦೧೬ 
HIGH COURT OF KARNATAKA 

NOTIFICATION 
GOB (1) 19 ( 29 )/2016 , BENGALURU , DATED : 04- 08 - 2016 . 


The Presiding Officer of the Court of the LXIV Addl. City Civil and Sessoins Judge , Bengaluru , is Concurrently appointed as 
the Presiding Officer of the Court of the LXIII Addl. City Civil and Sessoins Judge , Bengaluru , during the leave period of Sri Joshi 
Venkatesh , LXIII Addl. City Civil and Sessions Judge, Bengaluru , i.e. from after office hours of 17 -08 - 2016 till commencement of office 
hours of 29 -08 -2016 . 

BY ORDER OF THE HIGH COURT 
PR - 1370 

(PARASHURAM K . DODAMANI) 

DEPUTY REGISTRAR 


HIGH COURT OF KARNATAKA 

NOTIFICATION 
GOB (1) 21 (49)/2016 , BENGALURU , DATED : 03 -08 - 2016 . 


The Presiding Officer of the Court of the I| Addl. Civil Judge and JMFC ., Kanakapura, is concurrently appointed as the 
Presiding Officer of the Court of the Addl. Civil Judge and JMFC ., Kanakapura , during the leave period of Smt.Nagamma 
Mahadevappa Ichchangi, | Addl. Civil Judge and JMFC ., Kanakapura ,, from 10 .00 a.m . on 22-07 - 2016 till commencement of office 
hours of 08- 08 -2016 (bdi). 

BY ORDER OF THE HIGH COURT 
PR - 1371 

(PARASHURAM K .DODAMANI) 

DEPUTY REGISTRAR 


HIGH COURT OF KARNATAKA 

NOTIFICATION 
GOB (1) 28 / 2013 , BENGALURU , DATED : 5th August, 2016 
In pursuance of Rule 118 -A (1) of K .C . S. Rs. and as per Government Order No. FD 05 SRS 2012, dated : 14 -06 - 2012 sanction 
is hereby accorded for payment of cash equivalent of leave salary for Earned Leave , subject to maximum of 300 days, at the credit of 
the following District Judges who retired from Judicial Service w .e .f. the afternoon of 30 - 07 -2016 (since 31 -07 - 2016 falls on Sunday ) on 
attaining the age of superannuation . It is certified that no Departmental Enquiry was pending against the said Officers , as on that date . 

1) Sri. Yogesh Nageshrao Karagudari and 
2 ) Sri. K . Palakshappa 

BY ORDER OF THE HIGH COURT 
PR - 1372 

( JOHN MICHAEL CUNHA ) 
REGISTRAR GENERAL 


HIGH COURT OF KARNATAKA 

NOTIFICATION 
GOB (1) 3/ 2016 , BENGALURU , DATED : 5th August, 2016 
The following transfer and postings of Judicial Officers in the cadre of Civil Judge are ordered , in the interest of public service , 
to take effect immediately : 
Sl. No. Name of the Officer 

Present Place 

Place to which posted 
Sri. Parashuram 

Prl. Civil Judge and JMFC ., JMFC II Court, Shivamogga . 
Fakeerappa 

Chinchole , Kalaburagi District. (Vacant Court) 
Doddamani 

(ON REQUEST) 
Sri. Girish Chatni 

III Addl. Civil Judge and JMFC Civil Judge and JMFC , 
Il Court, Kalaburagi . 

Hunsur , 
(ON REQUEST) Mysuru District. 

( Vice Sri, Premkumar- transferred ) 
3 Sri. Premkumar 

Civil Judge and JMFC, Addl. Civil Judge and JMFC , 
Hunsur, 

Chincholi,Kalaburagi District. 
Mysuru District 

( Vacant Court) 
(ON REQUEST) 

BY ORDER OF THE HIGH COURT 
PR -1373 

( JOHN MICHAEL CUNHA) 
REGISTRAR GENERAL 


೭೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪ , ೨೦೧೬ 


ಭಾಗ ೨ 


HIGH COURT OF KARNATAKA 

NOTIFICATION 
GOB (1) 1/ 2016 , BENGALURU, DATED : 5th August, 2016 . 
The following transfer and postings of Judicial Officers in the cadre of District Judge are ordered , in the interest of public 
service, to take effect immediately : 
Sl. No . Name of the Officer 

Present Place 

Place to which posted 
Smt. B . S . Bharathi District Judge , OOD , 

Prl . Judge , Family Court , Raichur. 
Additional Secretary to 

(Vacant Court ) 
Government, Law Department, 

Vidhana Soudha, Bengaluru .) 
| 2 | Sri . Shanthaveer Shivappa | District Judge OOD , Central | Services are placed at the disposal of 

Project Co -ordinator 

the Government for being appointed as 
( Computers), High Court of District Judge, OOD, Additional 
Karnataka , Bengaluru . 

Secretary to Government, Law 
Department, Vidhana Soudha, 
Bengaluru . (Vice Smt. B . S . Bharathi – 
transferred ) 


PR -1374 


BY ORDER OF THE HIGH COURT 

( JOHN MICHAEL CUNHA) 
REGISTRAR GENERAL 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 56 ಸೇಉನ್ಯಾ 2016, ಬೆಂಗಳೂರು, ದಿನಾಂಕ: 06 - 08 -2016. 
ರಿಜಿಸ್ಟ್ರಾರ್ ಜನರಲ್ , ಕರ್ನಾಟಕ ಉಚ್ಚ ನ್ಯಾಯಾಲಯ , ಬೆಂಗಳೂರು, ಇವರ ಪತ್ರ ಸಂಖ್ಯೆ : GOB(I) 1/ 2016 , ದಿನಾಂಕ: 29 - 07 - 2016ರಂತೆ 
ಅಧ್ಯಾಕ್ಷಾಧಿಕಾರಿ, I ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ದಾವಣಗೆರೆ, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆಗೆ ಪ್ರಧಾನ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ , ದಾವಣಗೆರೆ ( ಖಾಲಿ ಹುದ್ದೆ) , ಈ ಹುದ್ದೆಯಲ್ಲಿ ಕರ್ನಾಟಕ ನಾಗರಿಕ ಸೇವಾ 
ನಿಯಮಾವಳಿಗಳ ನಿಯಮ 66 ರನ್ವಯ ಸಮವರ್ತಿ ಪ್ರಭಾರದಲ್ಲಿಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR-1375 

ಇದೇ . ಸುನಂದ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ.(ಸೇವೆಗಳು -3) 


HIGH COURT OF KARNATAKA 

NOTIFICATION 
GOB (I) 2 / 2016 , BENGALURU, DATED : 8th August, 2016 . 
The following transfer and postings of Judicial Officers in the cadre of Senior Civil Judge are ordered , in the interest of 
public service, to take effect immediately: 
Sl. No . Name of the Officer Present Place 

Place to which posted 
Smt. Rashmi M ., 

XXI Addl. Judge , Court Services are placed at the disposal of the 
of Small Causes and Government for being appointed as Senior 
XIX Addl. Chief 

Civil Judge , OOD , II Addl. Solicitor and 
Metropolitan Magistrate , Ex-Officio Deputy Secretary to 
Bengaluru City. 

Government, Law Department, Vidhana 

Soudha, Bengaluru . (Vacant Post) 
2 | Sri. Gollappa Ayyappa V Addl. Judge , Court of | IX Addl. Chief Metropolitan Magistrate , 
Mulimani, 

Small Causes -cum -Addl. | Bengaluru City (Vice Sri. E . Rajeeva 
C .M .M ., Bengaluru City . Gowda - transferred) 


PR-1376 


BY ORDER OF THE HIGH COURT 

( JOHN MICHAEL CUNHA ) 
REGISTRAR GENERAL 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪, ೨೦೧೬ 

೭೨೫ 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ:ಒಣ 361 ಪೊಸಿಪ ( i ) 2016 , ಬೆಂಗಳೂರು, ದಿನಾಂಕ: 09 - 08 - 2016 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಣ 361 ಸಿಪ(ii) 2016 , ದಿನಾಂಕ: 28 - 07 -2016ರಲ್ಲಿನ ಕ್ರಮ ಸಂಖ್ಯೆ (3) ರಲ್ಲಿ ಶ್ರೀ ಜೆ.ಎ. ತಾರಕಾರ, 
ಡೆಪ್ಯೂಟಿ ಕಮಾಂಡೆಂಟ್ , ಐ. ಆರ್‌. ಬಿ , ವಿಜಯಪುರ ಇವರಿಗೆ ಕಮಾಂಡೆಂಟ್ ಹುದ್ದೆಗೆ ಮುಂಬಡ್ತಿಯನ್ನು ನೀಡಿ ಡಿಜಿ ಮತ್ತು ಐಜಿಪಿ ರವರ ಕಛೇರಿಯಲ್ಲಿ 
ಕರ್ತವ್ಯಕ್ಕೆ ವರದಿಮಾಡಿಕೊಳ್ಳತಕ್ಕದ್ದು ಎಂದು ಆದೇಶಿಸಿದೆ. ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಾರ್ವಜನಿಕ 
ಹಿತದೃಷ್ಟಿಯಿಂದ ಕಮಾಂಡೆಂಟ್ , 2ನೇ ಪಡೆ , ಕೆಎಸ್‌ಆರ್‌ಪಿ , ಬೆಳಗಾವಿ ಈ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR-1377 

- ಬಿ . ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ, ( ಪೋಲೀಸ್ ಸೇವೆಗಳು - ಎ ) 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 116 ಇಬಿಎಸ್ 2016 , ಬೆಂಗಳೂರು, ದಿನಾಂಕ: 29 - 07 - 2016 . 


ಕರ್ನಾಟಕ ಸರ್ಕಾರದ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಉಪ ವಿದ್ಯುತ್ ಪರಿವೀಕ್ಷಕರನ್ನು ಅವರುಗಳ 
ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


ಕ್ರಮ 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ 


ಸಂಖ್ಯೆ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ ಶ್ರೀ / ಶ್ರೀಮತಿ 

ಎನ್.ಸಂಗೀತ 
ಉಪ ವಿದ್ಯುತ್ ಪರಿವೀಕ್ಷಕರು, ಉಪ ಮುಖ್ಯ ವಿದ್ಯುತ್ 
ಪರಿವೀಕ್ಷಕರ ಕಛೇರಿ, ಬೆಂಗಳೂರು ಹೆಚ್ಚುವರಿ ಪಶ್ಚಿಮ , 

ಬೆಂಗಳೂರು. 
ಗೋವಿಂದ ಮೊಗೇರ, 

ಉಪ ವಿದ್ಯುತ್ ಪರಿವೀಕ್ಷಕರು, 
ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, 
ಬೆಂಗಳೂರು, ಹೆಚ್ಚುವರಿ ದಕ್ಷಿಣ, ಬೆಂಗಳೂರು. 

ಜಿ. ರಾಧ 
ಉಪ ವಿದ್ಯುತ್ ಪರಿವೀಕ್ಷಕರು, ಚಿಕ್ಕಬಳ್ಳಾಪುರ. 


- ಉಪ ವಿದ್ಯುತ್ ಪರಿವೀಕ್ಷಕರು , 
ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, 

ಬೆಂಗಳೂರು ಹೆಚ್ಚುವರಿ ದಕ್ಷಿಣ 
(ಗೋವಿಂದ ಮೊಗೇರ ಇವರ ವರ್ಗಾವಣೆಯಿಂದ ತೆರವಾಗುವ ಜಾಗಕ್ಕೆ ). 

ಉಪ ವಿದ್ಯುತ್ ಪರಿವೀಕ್ಷಕರು, 
ವಿದ್ಯುತ್ ಪರಿವೀಕ್ಷಕರ ಕಛೇರಿ, 

ಬೆಂಗಳೂರು ದಕ್ಷಿಣ 
( ಎನ್. ಸತೀಶ ಇವರ ವರ್ಗಾವಣೆಯಿಂದ ತೆರವಾಗುವ ಜಾಗಕ್ಕೆ ). 
ಉಪ ವಿದ್ಯುತ್ ಪರಿವೀಕ್ಷಕರು , ವಿದ್ಯುತ್ ಪರಿವೀಕ್ಷಕರ ಕಛೇರಿ, 

ಬೆಂಗಳೂರು ಹೆಚ್ಚುವರಿ ಉತ್ತರ 
( ಎಸ್. ಕೆ. ಶ್ರೀನಿವಾಸ ಇವರ ವರ್ಗಾವಣೆಯಿಂದ ತೆರವಾಗುವ ಜಾಗಕ್ಕೆ) . 


ಎಸ್.ಕೆ. ಶ್ರೀನಿವಾಸ್ 
ಉಪ ವಿದ್ಯುತ್ ಪರಿವೀಕ್ಷಕರು, 
ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, 

ಬೆಂಗಳೂರು ಹೆಚ್ಚುವರಿ ಉತ್ತರ 


ಉಪ ವಿದ್ಯುತ್ ಪರಿವೀಕ್ಷಕರು , 

ಚಿಕ್ಕಬಳ್ಳಾಪುರ 
( ಜಿ . ರಾಧ ರವರ ವರ್ಗಾವಣೆಯಿಂದ ತೆರವಾಗುವ ಜಾಗಕ್ಕೆ) 


ಶಂಕರಗೌಡ ಪಾಟೀಲ, 

ಉಪ ವಿದ್ಯುತ್ ಪರಿವೀಕ್ಷಕರು, 
ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಚಿತ್ರದುರ್ಗ, 

ಜಿ.ಎನ್.ನೇತ್ರಾವತಿ, 
ಉಪ ವಿದ್ಯುತ್ ಪರಿವೀಕ್ಷಕರು, ವಿದ್ಯುತ್ ಪರಿವೀಕ್ಷಕರ 

ಕಛೇರಿ, ಉಡುಪಿ 
( ಅಧಿಸೂಚನೆ ಸಂಖ್ಯೆ : ಇಎನ್ 116 ಇಬಿಎಸ್ 2016, 
ದಿನಾಂಕ: 28- 07 - 2016ರಲ್ಲಿ ಉಪ ವಿದ್ಯುತ್ ಪರಿವೀಕ್ಷಕರು, | 

ವಿದ್ಯುತ್ ಪರಿವೀಕ್ಷಕರ ಕಛೇರಿ, 
ಬೆಂಗಳೂರು ದಕ್ಷಿಣ , ಹುದ್ದೆಗೆ ವರ್ಗಾವಣಾ 

ಆದೇಶದಲ್ಲಿರುವ) 


ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, 

ಬೆಳಗಾವಿ - ಇಲ್ಲಿ ರಿಕ್ತವಾಗಿರುವ 
ಉಪ ವಿದ್ಯುತ್ ಪರಿವೀಕ್ಷಕರು -2 ಹುದ್ದೆಗೆ. 
ವರ್ಗಾವಣಾ ಆದೇಶವನ್ನು ಮಾರ್ಪಡಿಸಿ, 

ಉಪ ವಿದ್ಯುತ್ ಪರಿವೀಕ್ಷಕರು, 
ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, 

ಬೆಂಗಳೂರು ಹೆಚ್ಚುವರಿ ಪಶ್ಚಿಮ 
ಶ್ರೀಮತಿ ಎನ್, ಸಂಗೀತ, ಇವರ ವರ್ಗಾವಣೆಯಿಂದ ತೆರವಾಗಿರುವ 

ಜಾಗಕ್ಕೆ. 


೭೨೬. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪ , ೨೦೧೬ 


ಭಾಗ ೨ 


ಕ್ರಮ 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ 


ಸಂಖ್ಯೆ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ ಶ್ರೀ / ಶ್ರೀಮತಿ 

- ಎನ್. ಸತೀಶ, 

ಉಪ ವಿದ್ಯುತ್ ಪರಿವೀಕ್ಷಕರು, 
ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಬೆಂಗಳೂರು ದಕ್ಷಿಣ 
( ಅಧಿಸೂಚನೆ ಸಂಖ್ಯೆ : ಇಎನ್ 116 ಇಬಿಎಸ್ 2016, 

ದಿನಾಂಕ: 28 - 07 - 2016ರಲ್ಲಿ ಉಪ ವಿದ್ಯುತ್ 
ಪರಿವೀಕ್ಷಕರು -2 , ಬೆಳಗಾವಿ, ಹುದ್ದೆಗೆ ವರ್ಗಾವಣಾ 

ಆದೇಶದಲ್ಲಿರುವ) 


ವರ್ಗಾವಣಾ ಆದೇಶವನ್ನು ಮಾರ್ಪಡಿಸಿ, ಉಪ ವಿದ್ಯುತ್ ಪರಿವೀಕ್ಷಕರು, 

ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಚಿತ್ರದುರ್ಗ 
ಶ್ರೀ ಶಂಕರಗೌಡ ಪಾಟೀಲ ಇವರ ವರ್ಗಾವಣೆಯಿಂದ ತೆರವಾಗಿರುವ 

ಜಾಗಕ್ಕೆ . 


PR-1378 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್.ಶಿವಕುಮಾರ್ 

ಪೀಠಾಧಿಕಾರಿ 
ಇಂಧನ ಇಲಾಖೆ . 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಭಾಗ - 1 


ಸಂಖ್ಯೆ: ಇಎನ್ 116 ಇಬಿಎಸ್ 2016 , ಬೆಂಗಳೂರು, ದಿನಾಂಕ: 28 - 07 - 2016. 


ಕರ್ನಾಟಕ ಸರ್ಕಾರದ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರನ್ನು 
ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಲಾಗಿದೆ. 
ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ 

ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಸಂಖ್ಯೆ | ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ ಶ್ರೀ / ಶ್ರೀಮತಿ 
ಎಸ್. ಜಿ. ಸಿದ್ದಬಸಪ್ಪ, 

ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, 
ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, ಮುಖ್ಯ ಬೆಂಗಳೂರು ದಕ್ಷಿಣ, ಬೆಂಗಳೂರು-( ಎಂ . ವಿ . ಶಶಿಧರ್ ರವರ 
ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಬೆಂಗಳೂರು. 

ವರ್ಗಾವಣೆಯಿಂದ ತೆರವಾಗುವ ಜಾಗಕ್ಕೆ). 
ಎಂ . ವಿ . ಶಶಿಧರ್‌, 

ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, 
ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, ಕೇಂದ್ರ ಕಛೇರಿ,- (ಎಸ್. ಜಿ. ಸಿದ್ದಬಸಪ್ಪ, ಇವರ ವರ್ಗಾವಣೆಯಿಂದ 
ಬೆಂಗಳೂರು ದಕ್ಷಿಣ , ಬೆಂಗಳೂರು 

ತೆರವಾಗುವ ಜಾಗಕ್ಕೆ). 


ಭಾಗ - 2 
ಕರ್ನಾಟಕ ಸರ್ಕಾರದ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರನ್ನು 
ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಲಾಗಿದೆ. 


ಕ್ರಮ 


ಸಂಖ್ಯೆ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ 

ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
- ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ ಶ್ರೀ / ಶ್ರೀಮತಿ 

ಕೆ. ವಿ. ಸದಾನಂದ, ಉಪ ಮುಖ್ಯ ವಿದ್ಯುತ್ ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಬೆಂಗಳೂರು ದಕ್ಷಿಣ 
ಪರಿವೀಕ್ಷಕರು, ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ( ಕೆ. ಬಿ. ಶಶಿರಾಜ್ ರವರ ವರ್ಗಾವಣೆಯಿಂದ ತೆರವಾಗುವ ಜಾಗಕ್ಕೆ ). 

ಕಛೇರಿ, ಬೆಳಗಾವಿ. 
ಕೆ. ಬಿ. ಶಶಿರಾಜ್, ಉಪ ಮುಖ್ಯ ವಿದ್ಯುತ್ ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, ಉಪ ಮುಖ್ಯ ವಿದ್ಯುತ್ 
ಪರಿವೀಕ್ಷಕರು, ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಪರಿವೀಕ್ಷಕರ ಕಛೇರಿ, ಬೆಂಗಳೂರು ಅಧಿಕ ಪಶ್ಚಿಮ , ಬೆಂಗಳೂರು, 
ಕಛೇರಿ, ಬೆಂಗಳೂರು ದಕ್ಷಿಣ, ಬೆಂಗಳೂರು. ( ಎಂ . ಎನ್.ರಾಜು ರವರ ವರ್ಗಾವಣೆಯಿಂದ ತೆರವಾಗುವ ಜಾಗಕ್ಕೆ). 

ಎಂ .ಎನ್. ರಾಜು, ಉಪ ಮುಖ್ಯ ವಿದ್ಯುತ್ ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, ಉಪ ಮುಖ್ಯ ವಿದ್ಯುತ್ 
ಪರಿವೀಕ್ಷಕರು, ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ | ಪರಿವೀಕ್ಷಕರ ಕಛೇರಿ, ಬೆಂಗಳೂರು ಅಧಿಕ ಪೂರ್ವ, ಬೆಂಗಳೂರು 
ಕಛೇರಿ, ಬೆಂಗಳೂರು ಅಧಿಕ ಪಶ್ಚಿಮ , ಬೆಂಗಳೂರು. | ( ಎ. ಜೆ. ಕಾಂತರಾಜು ರವರ ವರ್ಗಾವಣೆಯಿಂದ ತೆರವಾಗುವ ಜಾಗಕ್ಕೆ). 

ಎ. ಜೆ. ಕಾಂತರಾಜು , ಉಪ ಮುಖ್ಯ ವಿದ್ಯುತ್ ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, ಬೆಂಗಳೂರುಪೂರ್ವ 
ಪರಿವೀಕ್ಷಕರು, ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ | (ಕೆ.ಎಸ್, ಅಂಜನಪ್ಪ ರವರ ವಯೋನಿವೃತ್ತಿಯಿಂದ ತೆರವಾದ ಹುದ್ದೆಗೆ). 
ಕಛೇರಿ, ಬೆಂಗಳೂರು ಅಧಿಕ ಪೂರ್ವ, ಬೆಂಗಳೂರು. 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪, ೨೦೧೬ 


ಕ್ರಮ 


ಸಂಖ್ಯೆ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ 

ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ ಶ್ರೀ / ಶ್ರೀಮತಿ 
ಎಂ . ಆರ್ . ಶ್ರೀನಿವಾಸ ಮೂರ್ತಿ, ಉಪ ಮುಖ್ಯ | ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಬೆಂಗಳೂರು ಹೆಚ್ಚುವರಿ 
- ವಿದ್ಯುತ್ ಪರಿವೀಕ್ಷಕರು, ಮಂಗಳೂರು, ದಕ್ಷಿಣ - ( ಪಿ. ಜಯರಾಂ ರವರ ವಯೋನಿವೃತ್ತಿಯಿಂದ ತೆರವಾದ ಜಾಗಕ್ಕೆ ). 


ಭಾಗ - 3 


ಕರ್ನಾಟಕ ಸರ್ಕಾರದ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ವಿದ್ಯುತ್ ಪರಿವೀಕ್ಷಕರನ್ನು ಅವರುಗಳ 
ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಲಾಗಿದೆ. 


ಕ್ರಮ 


ಸಂಖ್ಯೆ 


3 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ 

ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ ಶ್ರೀ / ಶ್ರೀಮತಿ 
ಎಲ್, ಮೇಘನಾ , ವಿದ್ಯುತ್ ಪರಿವೀಕ್ಷಕರು, ವಿದ್ಯುತ್ ಪರಿವೀಕ್ಷಕರು, ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, 
ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಶಿರಸಿ. ಬೆಂಗಳೂರು ಉತ್ತರ -( ಎಂ .ಸಿ. ಶ್ರೀನಿವಾಸ, ರವರ ವರ್ಗಾವಣೆಯಿಂದ 

ತೆರವಾಗುವ ಜಾಗಕ್ಕೆ). 
ಎಂ .ಸಿ. ಶ್ರೀನಿವಾಸ, ವಿದ್ಯುತ್ ಪರಿವೀಕ್ಷಕರು, ಅಪರ | ವಿದ್ಯುತ್ ಪರಿವೀಕ್ಷಕರ -2, ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, 
ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಬೆಂಗಳೂರು | ಬೆಂಗಳೂರು-(ಕೆ. ನಾಗರಾಜ್ , ರವರ ವರ್ಗಾವಣೆಯಿಂದ ತೆರವಾಗುವ 
ಉತ್ತರ 

ಜಾಗಕ್ಕೆ). 
ಕೆ. ನಾಗರಾಜು, ವಿದ್ಯುತ್ ಪರಿವೀಕ್ಷಕರು, ವಿದ್ಯುತ್ ಪರಿವೀಕ್ಷಕರು, ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಶಿರಸಿ, 
ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಬೆಂಗಳೂರು. (ಎಲ್, ಮೇಘನಾಯ್ಕ ರವರ ವರ್ಗಾವಣೆಯಿಂದ ತೆರವಾಗುವ ಜಾಗಕ್ಕೆ). 

ಬಿ. ಸುಬ್ರಹ್ಮಣ್ಯ , ವಿದ್ಯುತ್ ಪರಿವೀಕ್ಷಕರು, ವಿದ್ಯುತ್ ಪರಿವೀಕ್ಷಕರು, ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, 
ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಹಾಸನ. ಬೆಂಗಳೂರು ಹೆಚ್ಚುವರಿ ದಕ್ಷಿಣ - ( ಸಿ.ಎಸ್. ಮುರಳೀಧರ ರವರ 

ವರ್ಗಾವಣೆಯಿಂದ ತೆರವಾಗುವ ಜಾಗಕ್ಕೆ ). 
ಸಿ . ಎಸ್. ಮುರಳೀಧರ , ವಿದ್ಯುತ್ ಪರಿವೀಕ್ಷಕರು, ವಿದ್ಯುತ್ ಪರಿವೀಕ್ಷಕರು, ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, 
ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಬೆಂಗಳೂರು ಪಶ್ಚಿಮ - ( ಬಿ .ಕೆ. ವೆಂಕಟರೆಡ್ಡಿ ರವರ ವರ್ಗಾವಣೆಯಿಂದ 
ಬೆಂಗಳೂರು ಹೆಚ್ಚುವರಿ ದಕ್ಷಿಣ 

ತೆರವಾಗುವ ಜಾಗಕ್ಕೆ). 
ಬಿ.ಕೆ. ವೆಂಕಟರೆಡ್ಡಿ ವಿದ್ಯುತ್ ಪರಿವೀಕ್ಷಕರು, ಉಪ ವಿದ್ಯುತ್ ಪರಿವೀಕ್ಷಕರು - ( ಪರವಾನಗಿ), ಮುಖ್ಯ ವಿದ್ಯುತ್ ಪರಿವೀಕ್ಷಕರ 
ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಬೆಂಗಳೂರು ಕಛೇರಿ, ( ಟಿ.ಎಲ್. ಹನುಮಂತನಾಯ್ಕ ರವರ ವರ್ಗಾವಣೆಯಿಂದ 
ಪಶ್ಚಿಮ . 

ತೆರವಾಗುವ ಜಾಗಕ್ಕೆ ). 
ಟಿ.ಎಲ್. ಹನುಮಂತ ನಾಯಕ್ , ವಿದ್ಯುತ್ 

ವಿದ್ಯುತ್ ಪರಿವೀಕ್ಷಕರು , ಹಾಸನ - ( ಬಿ. ಸುಬ್ರಹ್ಮಣ್ಯ ರವರ 
ಪರಿವೀಕ್ಷಕರು, ( ಪರವಾನಗಿ) ಮುಖ್ಯ ವಿದ್ಯುತ್ 

ವರ್ಗಾವಣೆಯಿಂದ ತೆರವಾಗುವ ಜಾಗಕ್ಕೆ ) . 
ಪರಿವೀಕ್ಷಕರ ಕಛೇರಿ, ಬೆಂಗಳೂರು 


ಭಾಗ - 4 
ಕರ್ನಾಟಕ ಸರ್ಕಾರದ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಉಪ ವಿದ್ಯುತ್ ಪರಿವೀಕ್ಷಕರನ್ನು ಅವರುಗಳ 
ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಲಾಗಿದೆ. 


ಕ್ರಮ 
ಸಂಖೆ, 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ ಶ್ರೀ / ಶ್ರೀಮತಿ 
ಹರೀಶ್, ಉಪ ವಿದ್ಯುತ್ ಪರಿವೀಕ್ಷಕರು, ವಿದ್ಯುತ್ 

ಪರಿವೀಕ್ಷಕರ ಕಛೇರಿ, ಶಿವಮೊಗ್ಗ. 


ಉಪ ವಿದ್ಯುತ್ ಪರಿವೀಕ್ಷಕರು , 
ಬೆಂಗಳೂರು ಅಧಿಕ ಪೂರ್ವ, ಬೆಂಗಳೂರು - 
( ಜಿ. ಗಿರೀಶ್ ರವರ ವರ್ಗಾವಣೆಯಿಂದ ತೆರವಾಗುವ ಜಾಗಕ್ಕೆ ) . 

ಉಪ ವಿದ್ಯುತ್ ಪರಿವೀಕ್ಷಕರು, ಶಿವಮೊಗ್ಗ, 
( ಹರೀಶ್ ರವರ ವರ್ಗಾವಣೆಯಿಂದ ತೆರವಾಗುವ ಜಾಗಕ್ಕೆ ) . 


ಜಿ . ಗಿರೀಶ್, 
ಉಪ ವಿದ್ಯುತ್ ಪರಿವೀಕ್ಷಕರು , ಉಪ ಮುಖ್ಯ 
ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಬೆಂಗಳೂರು ಅಧಿಕ 

ಪೂರ್ವ 


ಸತೀಶ್. ಎನ್ . 
ಉಪ ವಿದ್ಯುತ್ ಪರಿವೀಕ್ಷಕರು, 
ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಬೆಂಗಳೂರು ದಕ್ಷಿಣ. 


ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಬೆಳಗಾವಿ - ಇಲ್ಲಿ 
ರಿಕ್ತವಾಗಿರುವ ಉಪ ವಿದ್ಯುತ್ ಪರಿವೀಕ್ಷಕರು -2 ರ ಹುದ್ದೆಗೆ. 


R .N .I. No . KARBIL /2001/47147 POSTAL REGN . No. RNP /KA/BGS/2202 /2014- 16 
Licensed to post without prepayment WPP No. 297 


೭೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೨೪ , ೨೦೧೬ 


ಭಾಗ ೨ 


ಕ್ರಮ 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ 
ಸಂಖ್ಯೆ | ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ ಶ್ರೀ / ಶ್ರೀಮತಿ 

ನೇತ್ರಾವತಿ ಜಿ .ಎನ್. 
ಉಪ ವಿದ್ಯುತ್ ಪರಿವೀಕ್ಷಕರು, ವಿದ್ಯುತ್ ಪರಿವೀಕ್ಷಕರ 

ಕಛೇರಿ, ಉಡುಪಿ. 


ಉಪ ವಿದ್ಯುತ್ ಪರಿವೀಕ್ಷಕರು , ಬೆಂಗಳೂರು ದಕ್ಷಿಣ, ವಿದ್ಯುತ್ 
ಪರಿವೀಕ್ಷಕರ ಕಛೇರಿ, ಬೆಂಗಳೂರು ದಕ್ಷಿಣ - ( ಸತೀಶ್. ಎನ್ ರವರ 

ವರ್ಗಾವಣೆಯಿಂದ ತೆರವಾಗುವ ಜಾಗಕ್ಕೆ). 


ಭಾಗ- 5 
ಕರ್ನಾಟಕ ಸರ್ಕಾರದ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಲೆಕ್ಕಾಧಿಕಾರಿಯವರನ್ನು ಅವರ ಹೆಸರಿನ 
ಮುಂದೆ ಸೂಚಿಸಿರುವ ಸ್ಥಳಕ್ಕೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಲಾಗಿದೆ. 

ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ ಶ್ರೀ / ಶ್ರೀಮತಿ 

ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಆರ್‌. ಬಿ. ಶಿವರಾಜು, 

ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಬೆಂಗಳೂರು ದಕ್ಷಿಣ 
ಲೆಕ್ಕಾಧಿಕಾರಿ, ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಇಲ್ಲಿ ಹಾಲಿ ಖಾಲಿ ಇರುವ ಲೆಕ್ಕಾಧಿಕಾರಿ ಹುದ್ದೆಗೆ. 

ಬೆಂಗಳೂರು. 


ಕ್ರಮ 


ಸಂಖ್ಯೆ 


ಭಾಗ - 6 


ಕರ್ನಾಟಕ ಸರ್ಕಾರದ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ವ್ಯವಸ್ಥಾಪಕರನ್ನು ಅವರ ಹೆಸರಿನ ಮುಂದೆ 
ಸೂಚಿಸಿರುವ ಸ್ಥಳಕ್ಕೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಲಾಗಿದೆ. 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ 


ಸಂಖ್ಯೆ 


ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 

ಹುದ್ದೆ ಶ್ರೀ / ಶ್ರೀಮತಿ 
ಶ್ರೀ ರಾಜಶೇಖರಯ್ಯ , ವ್ಯವಸ್ಥಾಪಕರು, 
ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಧಾರವಾಡ. 
| ಶ್ರೀ ಪಿ. ಎಂ . ಹಿರೇಮಠ, ವ್ಯವಸ್ಥಾಪಕರು ಅಪರ ಮುಖ್ಯ ವಿದ್ಯುತ್ 

ಪರಿವೀಕ್ಷಕರ ಕಛೇರಿ, ಬೆಂಗಳೂರು ದಕ್ಷಿಣ. 


ವ್ಯವಸ್ಥಾಪಕರು, 
ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಬೆಂಗಳೂರು ದಕ್ಷಿಣ. 

ವ್ಯವಸ್ಥಾಪಕರು, 
ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಧಾರವಾಡ, 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ .ಶಿವಕುಮಾರ್ 

ಪೀಠಾಧಿಕಾರಿ 
ಇಂಧನ ಇಲಾಖೆ. 


PR-1379 


ಮುದ್ರಕರು ಹಾಗೂ ಪ್ರಕಾಶಕರು :- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 . 


